ಚುಕ್ಕೆ ಗುರುತಿನ ಪ್ರಶ್ನೆ 
" ಸದಸ್ಯರಹೆಸರು 


ಉತ್ತರಿಸುವ ಸಚಿವರು 


ಸಂಖೆ, 


ಕರ್ನಾಟಕ ವಿಧಾನ ಪರಿಷತು 


286 


py f 
ಶ್ರೀ ಕೆ.ಎ. ತಿಪ್ಪೇಸ್ವಾಮಿ 

(ನಾಮ ನಿರ್ದೇಶನ ಹೊಂದಿರುವವರು) 

ಮಾನ್ಯ ಗಣಿ ಮತ್ತುಭೂ ವಿಜ್ಞಾನ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ 
ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಸಚಿವರು 


14-09-2021 


2 


ಉತ್ತರ 


ಅ) 


ಕೇಂದ್ರೆ' ಸರ್ಕಾರದ್‌ `ರಾಷ್ಟ್ರೀಯ 
ಪೋಷಣ್‌ ಅಭಿಯಾನ"ದಡಿ 
2021ನೇ ಇಸವಿಯಲ್ಲಿ ರಾಜ್ಯದಲ್ಲಿ 
ಮಕ್ಕಳಿಗೆ ರಕ್ತಹೀನತೆ ಮತ್ತು 
ಕುಂಠಿತ ಬೆಳವಣಿಗೆಯನ್ನು 
ತಡೆಯಲು ಕಾರ್ಯಕ್ರಮಗಳನ್ನು 
ಅನುಷ್ಠಾನಗೊಳಿಸಿ ಗುರಿ 
ಸಾಧಿಸಲಾಗಿದೆಯೇ 


"ಕೇಂದ್ರ ಸರ್ಕಾರವು “ರಾಷ್ಟ್ರೀಯ ಪೋಷಣ್‌ ಅಭಿಯಾನ 


ಕಾರ್ಯಕ್ರಮವನ್ನು, 6 ತಿಂಗಳಿನಿಂದ 
6 ವರ್ಷದವರೆಗಿನ ಮಕ್ಕಳು, ಗರ್ಭಿಣಿಯರು ಮತ್ತು ಹಾಲುಣಿಸುವ ತಾಯಂದಿಟಿ ಮೌಷ್ಠಿಕೆತೆಯ 
ಸ್ಥಿತಿಯನ್ನು ನಿರ್ದಿಷ್ಟ ಅವಧಿಗೆ ಅನುಗುಣವಾಗಿ ಸುಧಾರಿಸುವ ಸಲುವಾಗಿ 
ಪ್ರಾರಂಬಿಸಲಾಗಿರುತ್ತದೆ. ರಾಜ್ಯ ಸರ್ಕಾರವು ಈ ಯೋಜನೆಯನ್ನು ಹಂತ ಹಂತವಾಗಿ 
ಜಾರಿಗೊಳಿಸಲಾಗುತಿದ್ದು, ನಿಗಧಿತ ಗುರಿ ಸಾಧಿಸಲು ಕ್ರಮವಹಿಸಲಾಗುತ್ತಿದೆ. 


ವನ್‌.ಹೆಚ್‌.ಎಫ್‌.ಎಸ್‌-4 ಮತ್ತು ಎನ್‌.ಹೆಚ್‌.ಎಫ್‌.ಎಸ್‌:5 ರ ಹೋಲಿಕೆ ಈ ಕೆಳಕಂಡಂತಿವೆ; 


ಕಡಿಮೆ ತೂಕ ತೀವ್ರ ಕಡಿಮೆ ತೂಕ 


ಎನ್‌.ಹೆಚ್‌.ಎಫ್‌. 
ಎಸ್‌-4 

36.2 

26.1 

10.5 


35.2 
60.9 


ಎನ್‌.ಹೆಚ್‌.ಎಫ್‌. 
ಎಸ್‌-5 

35.4 

19.5 

8.4 


32.9 
65.5 


ಕುಂಠಿತ ಬೆಳವಣಿಗೆ 

ಸರಾಸರಿ ಕಡಿಮೆ ತೂಕ 

ತೀವ್ರ ಕಡಿಮೆ ತೂಕ 

ಕಡಿಮೆ ತೂಕ 

ರಕ್ತಹೀನತೆ: (6 ತಿಂಗಳಿನಿಂದ 59 


ತಿಂಗಳಿನ ವರೆಗಿನ ಮಕ್ಕಳು 


ಪ್ರಸುತ 4528315 ಮಕ್ಕಳ ಮಾಹಿತಿಯನ್ನು ಪೋಷಣ್‌ ಟ್ರ್ಯಾಕರ್‌ ಅಪ್‌ನಲ್ಲಿ ಅಳವಡಿಸಲಾಗಿದೆ. 


ಆ) 


ಹಾಗಿದ್ದಲ್ಲಿ, ಇದುವರೆಗೆ 


ಕೈಗೊಂಡಿರುವ 


ಕಾರ್ಯಕ್ರಮಗಳು ಯಾವುವು; 
(ಜಿಲ್ಲಾವಾರು ಸಂಪೂರ್ಣ 
ಮಾಹಿತಿ ನೀಡುವುದು) 


ರಾಜ್ಯ ಸರ್ಕಾರವು ಈ ಯೋಜನೆಯನ್ನು ಹಂತೆ ಹಂತವಾಗಿ ಜಾರಿಗೊಳಿಸಲಾಗುತ್ತಿದ್ದು, ನಿಗಧಿತ 

ಗುರಿ ಸಾಧಿಸಲು ಈ ಕೆಳಕಂಡಂತೆ ಸಮುದಾಯ ಆಧಾರಿತ ಚಟುವಟಿಕೆಗಳನ್ನು 

ಹಮ್ಮಿಕೊಳ್ಳಲಾಗುತ್ತಿದೆ: 

* ಸೀಮಂತ ಕಾರ್ಯಕ್ರಮ: ಗರ್ಭಿಣಿಯರು ಸೇವಿಸಬೇಕಾದ ಸ್ಥಳೀಯವಾಗಿ ಲಭ್ಯವಿರುವ 
ಆಹಾರ ಪದಾರ್ಥಗಳಿಂದ ಪೌಷ್ಠಿಕ ಆಹಾರ ತಯಾರಿಕೆ ಪ್ರಾತ್ಯಕ್ಷತೆ, ಎದೆಹಾಲಿನ ಮಹತ್ವದ 
ಬಗ್ಗೆ ಮಾಹಿತಿ ನೀಡುವುದು ಮತ್ತು ಅಸ್ಪತ್ರೆಯಲ್ಲಿ ಹೆರಿಗೆ ಹಾಗೂ ಇಲಾಖೆಯಿಂದ 
ಸೌಲಭ್ಯಗಳ ಮಾಹಿತಿ. : 


* ಅನ್ನಪ್ರಶಾನ : 6 ತಿಂಗಳ ನಂತರದ ಮಕ್ಕಳಿಗೆ ಎದೆಹಾಲಿನ ಜೊತೆಗೆ ನೀಡಬಹುದಾದ 


ಪೂರಕ ಆಹಾರದ ಬಗ್ಗೆ ಪ್ರಾತ್ಯಕ್ಷತೆ ಹಾಗೂ ಮಾಹಿತಿ ಮತ್ತು ಮಕ್ಕಳಿಗೆ ನೀಡಬೇಕಾಗಿರುವ 2 


ಚುಚ್ಚುಮದ್ದುಗಳ ವಿವರ. 


*  ಸುಪೋಷಣ ದಿವಸ: ಈ ಕಾರ್ಯಕ್ರಮದಲ್ಲಿ ಗರ್ಭಿಣಿಯರ ಗಂಡಂದಿರು ಹಾಗೂ 
ಸಮುದಾಯದ ಪುರುಷರಿಗೆ ಪೌಷ್ಠಿಕ ಹಾಗೂ ಆರೊಗ್ಯದ ಬಗ್ಗೆ ಮಾಹಿತಿಯನ್ನು ನೀಡಿ 
ಮಕ್ಕಳ ಆರೈಕೆ ಬಗ್ಗೆ ಅರಿವು ಮೂಡಿಸುವುದು. 

* ಜನಾಂದೊಲನಾ ಮತ್ತು ಐಇಸಿ ಕಾರ್ಯಕ್ರಮಗಳಡಿ ಮುದ್ರಣ ಸಾಮಗ್ರಿಗಳು, ಬೀದಿ 
ನಾಟಕ, ಗೋಡೆ ಬರಹ, ರೇಡಿಯೋ ಹಾಗೂ ದೂರದರ್ಶನ ಕಾರ್ಯಕ್ರಮಗಳನ್ನು 
ಅಯೋಜಿಸಲಾಗಿದೆ. , 
ಪೋಷಣ ಟ್ರ್ಯಾಕರ್‌ ಅಪ್‌ ಹಾಗೂ ಪೋಷಣ್‌ ಮಾಸ ಮತ್ತು ಪೋಷಣ್‌ ಪಕ್ಟಾಡ 
ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಲಾಗುತ್ತದೆ. (ಅನುಬಂಧ-1 ಮತ್ತು 2 ಲಗತ್ತಿಸಿದೆ) 


@ 


ಇ) 


ಕಳೆದ 3 ವರ್ಷಗಳಲ್ಲಿ ರಾಷ್ಟ್ರೀಯ ಪೋಷಣ 
ಅಭಿಯಾನ ಅಡಿ ಒದಗಿಸಿದ ಅನುದಾನವೆಷ್ಟು: ಈ 
ಅನುದಾನದಲ್ಲಿ ಕೈಗೊಂಡಿರುವ 
ಕಾರ್ಯಕ್ರಮಗಳು ಯಾವುವು: ವಿನಿಯೋಗಿಸಿದ 
ಅನುದಾನವೆಷ್ಟು: 


ರಾಷ್ಟ್ರೀಯ ಹೋಷಣ್‌ ಅಭಿಯಾನ ಅಡಿ ಒದಗಿಸಿದ ಅನುದಾನ ಹಾಗೂ ವೆಚ್ಚದ 


ವಿವರ (ಅನುಬಂಧ-3 ಲಗತ್ತಿಸಿದೆ) 


ವರ್ಷ ಬಿಡುಗಡೆ ವೆಚ್ಚ: 
2018-19 8757.58 - 
2019-20 12972.15 6575.69 
2020-21 1054.58 11976.68 


2021-22ನೇ ಸಾಲಿನಲ್ಲಿ ಯಾವುದೇ ಅನುದಾನ. ಬಿಡುಗಡೆಯಾಗಿರುವುದಿಲ್ಲ. 
ಪೋಷಣ್‌ ಟ್ರಾಕೆರ್‌ ಅಹ್‌ ನಲ್ಲಿ ಫಲಾನುಭವಿಗಳ ವಿವರಗಳನ್ನು ನಮೂದಿಸುವ 
ಸಲುವಾಗಿ, ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಮೇಲ್ವಿಚಾರಕಿಯರಿಗೆ 
ಮೋಬೈಲ್‌ ಪೋನ್‌, ಪವರ್‌ ಬ್ಯಾಂಕ್‌ ಮತ್ತು ಸಿಮ್‌ ಗಳನ್ನು ಪೋಷಣ್‌ 
ಅಭಿಯಾನ ಅಡಿಯಲ್ಲಿ ಒದಗಿಸಲಾಗಿದೆ. ಎಲ್ಲಾ ಅಂಗನವಾಡಿ ಕೇಂದ್ರಗಳಿಗೆ ಈ 
ಕಾರ್ಯಕ್ರಮದಡಿಯಲ್ಲಿ, Growth Monitoring devices (Infantometer, 


stadiomeéter, Mother and child weighing scale, Infant Weighing 
Scale spring) ಗಳನ್ನು ಒದಗಿಸಲಾಗಿದೆ. ಈ ಕಾರ್ಯಕ್ರಮದಡಿ ರಾಜ್ಯ, ಜಿಲ್ಲಾ 


ಹಾಗೂ ಯೋಜನಾ ಮಟ್ಟದಲ್ಲಿ ಸಿಬ್ಬಂದಿಗಳನ್ನು ನೇಮಿಸಲಾಗಿದ್ದು, 
ಸಿಬ್ಬಂದಿಗಳಿಗೆ ಗೌರವಧನವನ್ನು ಪಾವತಿಸಲಾಗುತ್ತಿದೆ. ರಾಜ್ಯಾದ್ಯಂತ, 
ಸಮುದಾಯ ಆಧಾರಿತ ಚಟುವಟಿಕೆಗಳನ್ನು ಆಯೋಜಿಸಲಾಗಿದ್ದು, ಅಂಗನವಾಡಿ 
ಕಾರ್ಯಕರ್ಕೆಯರು ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಿಬ್ಬಂದಿಗಳಿಗೆ 
©ಎv್‌ಎ (Incremental Leaming Approach) ತರಬೇತಿಗಳನ್ನು 
ನೀಡಲಾಗಿದೆ. ಜನಾಂದೋಲನಾ ಕಾರ್ಯಕ್ರಮದಡಿ ಪೋಷಣ್‌ ಮಾಹೆ ಹಾಗೂ 
ಪೋಷಣ್‌ ಪಕ್ಕಾಡ ಕಾರ್ಯಕ್ರಮವನ್ನು ರಾಜ್ಯಾದ್ಯಂತ ಅಯೋಜಿಸಲಾಗಿದೆ. 
ಐಇಸಿ ಕಾರ್ಯಕ್ರಮದಡಿ ಮುದ್ರಣ ಪಾಮೆಗ್ರಿಗಳು, ಬೀದಿ .ನಾಟಕ, ಗೋಡೆ 
ಬರಹ, ರೇಡಿಯೋ ಹಾಗೂ ದೊರೆದರ್ಶನ ಕಾರ್ಯಕ್ರಮಗಳನ್ನು ಅಯೋಜಿಸಲು 
ವೆಚ್ಚ ಭರಿಸಲಾಗಿದೆ. 


ಈ) 


ಕೇಂದ್ರ ಸರ್ಕಾರದ Integrated Child 
Development Scheme ©B ತಾಯಿ-ಮಕ್ಕಳ 
ಬೆಳವಣಿಗೆಗೆ ಪೌಷ್ಠಿಕ ಆಹಾರ ಲಭ್ಯತೆ ಮತ್ತು 
ಪೋಷಣೆ ಬಗ್ಗೆ ಅಂಗನವಾಡಿ ಕಾರ್ಯಕರ್ತೆಯರು 
ಮನೆ ಮನೆಗೆ ಬೇಟಿ ನೀಡಿ ಪ್ರಗತಿ ವರದಿ 
ನೀಡುತ್ತಿದ್ದಾರೆಯೇ: ಇಲ್ಲದಿದ್ದಲ್ಲಿ, ರಾಜ್ಯ ಪರ್ಕಾರ 
ಈ ಯೋಜನೆ ಅನುಷ್ಠಾನವನ್ನು ಕ್ರಮಬದ್ಧವಾಗಿ 
ಜಾರಿಗೊಳಿಸಲು ಕೈಗೊಂಡಿರುವ ಕ್ರಮಗಳೇನು: 


(ಸಂಪೂರ್ಣ ಮಾಹಿತಿ ನೀಡುವುದು) 


ಹೌದು, ಕೋವಿಡ್‌ -19ರ ಹಿನ್ನಲೆಯಲ್ಲಿ ಠಂಗನವಾಡಿ ಕಾರ್ಯಕರ್ತೆಯರು ಮನೆ 
ಮನೆಗೆ ಭೇಟಿ ನೀಡಿ ಪ್ರಗತಿ ವರದಿಯನ್ನು ಸಲ್ಲಿಸುತ್ತಿದ್ದಾರೆ. ತಾಯಿ ಮಕ್ಕಳಿಗೆ 
ಪೋಷ್ಠಿಕ ಆಹಾರ ವಿತರಿಸಿ ಅವರ ಆರೋಗ್ಯ ಹಾಗೂ ಬೆಳವಣಿಗೆ ಕುರಿತು ಅರಿವು 
ಮೂಡಿಸುತ್ತಿದ್ದಾರೆ.  ಪೋಷಣ್‌ ಟ್ರ್ಯಾಕರ್‌ ಅಪ್‌ನಲ್ಲಿ ಮಾಹಿತಿಯನ್ನು 
ಆಳಪಡಿಸುತಿದ್ದಾರೆ. 


C. ¢ 


-3:- 


ಉ) 


ರಾಜ್ಯದಲ್ಲಿ '' ಪೋಷಣ ಅಭಿಯಾನ 
ಅನುಷ್ಠಾನಗೊಳಿಸಲು - ರಂಗ 
Tracker App ನ್ನು ತಮ್ಮ ಮೊಬೈಲ್‌ 
ನಲ್ಲಿ ಬಳಸುತ್ತಿದ್ದು ಅಂಗನವಾಡಿ 
ಕಾರ್ಯಕರ್ತರಿಗೆ ಅತಿ ಕಡಿಮೆ ವೇತನ 
ನೀಡಿರುವುದರಿಂದ ಮತ್ತು ಆರ್ಥಿಕ ಸ್ಥಿತಿ 
ಉತ್ತಮವಾಗಿಲ್ಲದೆ ಇರುವುದರಿಂದ 
ಅಂಗನವಾಡಿ ಕಾರ್ಯಕರ್ತರು 
ಬಳೆಸುವ ಮೊಬೈಲ್‌ ಪೋನ್‌ ವೆಚ್ಚ 
ಮತ್ತು ರೀಚಾರ್ಜ್‌ ವೆಚ್ಚವನ್ನು ಭರಿಸಲು 
ರಾಜ್ಯ ಸರ್ಕಾರ ಮುಂದಾಗುವುದೇ? 
(ಸಂಪೂರ್‌ಣ ಮಾಹಿತಿ ನೀಡುವುದು) 


ಪೋಷಣ್‌ ಟ್ರಾ ಕರ್‌ ಅಪ್‌ ಪ್‌ನ್ನು ಬಳಸಲು ರಾಜ್ಯ ಸರ್ಕಾರವು ಎಲ್ಲಾ ಅಂಗನವಾಡಿ 
ಕಾರ್ಯಕರ್ತೆಯರಿಗೆ ಹಾಗೂ 'ಮೇಲ್ವಿಚಾರಕಿಯರಿಗೆ ಸೆಷ್ಟಂಬರ್‌/ಅಕ್ಟೋಬರ್‌. 2020ರಲ್ಲಿ 
ಮೊಬೈಲ್‌ ಪೋನ್‌ಗಳನ್ನು 6 ಗಂಗೂ! ಮೂಲಕ ಖರೀದಿಸಿ ವಿತರಿಸಲಾಗಿದೆ. ಈ 
ಪೋನ್‌ಗಳಿಗೆ ಇಲಾಖೆಯೇ ಸಿಮ್‌ಗಳನ್ನು ಖರೀದಿಸಿ ನೀಡಿದ್ದು, ಪ್ರತಿ ಸಿಮ್‌ಗೆ ಪ್ರತಿ 
ದಿನದಂತೆ 1ಜಿಬಿ ಡೇಟಾ, ಅನ್‌ಲಿಮಿಟೆಡ್‌ ಕಾಲ್ಸ್‌ ಒಳಗೊಂಡಂತೆ ಪ್ರತಿ ತಿಂಗಳಿಗೆ" 
ಮಾಸಿಕ ವೆಚ್ಚ ರೂ.200/-ಗಳನ್ನು ಇಲಾಖೆಯಿಂದ ಭರಿಸಲಾಗುತ್ತಿದೆ. ಅಂಗನವಾಡಿ 
ಕಾರ್ಯಕರ್ತೆಯರಿಗೆ ಇದರಿಂದ ಯಾವುದೇ ಆರ್ಥಿಕ ಹೊರೆಯಾಗಿರುವುದಿಲ್ಲ. 


ಸಂಖ್ಯೆ: ಮಮ 213 ಐಸಿಡಿ 2021 


ಗಣಿ ಮತು ಭೂ ವಿಜ್ಞಾನ, ಮಹಿಳಾ ಮತ್ತು 


ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಹಾಗೂ 
ಹಿರಿಯ ನಾಗರಿಕರ ಸಬಲೀಕರಣ ಸಚಿವರು. 


KS 


Annexure -1 


+ POSHAN Abhiyaan IEC POSHAN Maah and POSHAN Pakwada Reports 
Mid-Media, Mass Media Activites, POSHAN Abhiyaan 2020-21 


District Wise Consolidated Report 


SILNo | District Name - Priniting Materials Mass Media POSHAN | POSHAN 
Posters, CBE, (Street Maah Pakwada 
take aways,Pomplets, plays, Wall 
Standies, Paintings etc) 
Poshanrtha,etc) 
1 Bagalkote Yes Yes Yes Yes 
2 Bangalore Urban Yes Yes Yes Yes 
3 Bangalore Rural Yes Yes Yes Yes 
4 Belagavi Yes Yes Yes Yes 
5 Bellary Yes Yes Yes Yes 
6 Bidar Yes Yes Yes Yes 
7 Chamarajnagar Yes Yes Yes Yes 
8 Chitradurga Yes Yes Yes Yes 
9 Chikkaballapur Yes Yes Yes Yes 
10 Chikamagaluru Yes Yes Yes Yes 
11 Dharwad Yes Yes Yes Yes 
12 Davengere Yes Yes Yes Yes 
13 Gadag Yes Yes Yes Yes 
14 Hassan Yes Yes Yes Yes 
15 Haveri Yes Yes Yes Yes 
16 Kalburagi Yes Yes Yes Yes 
17 Kodagu Yes Yes Yes Yes 
18 Kolar Yes Yes Yes Yes 
19 Koppal Yes Yes Yes Yes 
20 Mysore Yes Yes Yes Yes 
21 Mandya Yes Yes Yes Yes 
22 Ramanagar Yes Yes Yes Yes 
23 Raichur Yes Yes Yes Yes 
24 Shivamogga Yes Yes Yes Yes 
25 Tumkur Yes Yes Yes Yes 
26 Udupi Yes Yes Yes Yes 
27 Uttar Kannada Yes Yes Yes Yes 
28 Vijayapura Yes Yes Yes Yes 
29 Yadgir Yes Yes Yes Yes 
30 Dakshina Yes Yes Yes Yes 


Kannada 


pS 


Ka 


Annexure -2 


CBE Report District wise Consolidated Report 2020-21 


SLNo District Name Noof Jan Feb March April 
AWCs in 
Districts 
1 BagalKote 2221 4442 4442 4442 222} 
"2 Bangalore Urban 1229 2458 2458 2458 1229 
3 Bangalore Rural 1543 3086 3086 3086 1543 
4 Bidar 1893 3786 3786 3786 1893 
5° Bellary 2784 5568 5568 5568 2784 
6 Belagavi ೨೦94 10588 10588 10588 5294 
7 Chamarajanagar 1421 2842 2842 2842 1421 
8 Chitradurga 2324 4648 4648 4648 2324 
9 Chikkaballapur 1961 3922 3922 3922 1961 
10 Chikkamapaluru 1825 3650 3650 3650 1825 
11 Dakshina Kannada 2104 4208 4208 4208 2104 
12 Dharwad 1505 3010 3010 3010 1505 
13 Davengere 1721 3442 3442 3442 1721 
14 Gadag 1166 2332 2332 2332 1166 
15 Hassan 2523 5046 ೨046 5046 2523 
16 Haveri 1918 3836 . 3836 3836 1918. 
17 Kalaburagi 3148 6296 6296 6296 3148 
18 Kodagu 871 1742 1742 1742 871 
19 Kolar 2061 4122 4122 4122 2061 
20 Mysore 2860 ೨5720 5720 5720 2860 
21 Mandya 2546 5092 5092 5092 2546 
22 Ramanagar 1543 3086 3086 3086 1543 
23 Raichur 2662 ೨324 5324 5324 2662 
24 Shimoga 2439 4878 4878 4878 2439 
25 Tumkur 4095 8190 8190 8190 4095 
26 Uttar Kannada 2687 5374 5374 5374 2687 
27 Udupi 1191 2382 2382 2382 1191 
28 Vijayapura 2313 4626 4626 4626 2313 
29 Yadgir 1386 2772 2772 2772 1386 
30 Koppal 1850 3700 3700 3700 1850 


Note: Due to COVID-19 Activites has been suspended . 


ಗಾ 


Annexure -3 


*- Expenditure Under POSHAN Abhiyaan Scheme 
Components 2018-19 2019-20 2020-21 

IEC & Advocacy 0.00 428,23 ೨04.13 
Innovation 0.00 0.00 98.92 
Flexi Fund 0.00 117.62 24.34 
Management Cost- Staffing, hiring, 0.00 
salary, setup of SPMU, etc 57.6. 993.83 
Procurement of Mobile phone 0.00 0.00 7315.99 
Growth Monitoring devices 0.00 2291.18 1487.56 

.| Recharge AWW & 1S mobile phone @ 0.00 
200/AWC 0.00 340.53 
CBE @ Rs.250/- per AWC 0.00 3371.2 981.05 
ILA-State Level 0.00 8.72 2.78 
ILA-District Level 0.00 14.44 13.33 
ILA-Block Level 0.00 48.59 39.27 
ILA-Sector Level 0.00 238.11 174.94 
Total 0.00 6575.69 11976.68 


ಎ4 


